1 
ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಕರ ಹೆಸರು 


607 | 
ಶ್ರೀ ಅ. ದೇವೇಗೌಡ 
(ಪದವೀಧರರ ಕ್ಷೇತ್ರ 


ಉತ್ತರಿಸುವ ದಿನಾಂಕ 04-03-2021 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಕಸಾ ತ್ನ ಪತ್ತ 
ಅ''1ಬೃಹೆತ್‌' ಚೆಂಗಳೊರು' ಮಹಾನಗರ ಬೃಹೆತ್‌ ಬೆಂಗಳೊರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ಪಾಲಿಕೆಯಲ್ಲಿ ಪ್ರತಿ ದಿವಸ ಉತ್ಪಾದನೆ | ಪ್ರತಿದಿನ ಉತ್ಪಾದನೆಯಾಗುವ ಘನತ್ಯಾಜ್ಯ ಸಂಸ್ಕರಣೆಯನ್ನು 


ಆಗುವ ಘನತ್ಯಾಜ್ಯವನ್ನು ಪರಿಷ್ಕರಿಸಿ, 


ಜೈವಕ ಅನಿಲ ಮತ್ತು ರಸಗೊಬ್ಬರ 
ಉತ್ಪಾದನಾ ಘಟಕಗಳನ್ನು 
ಸ್ಥಾಪಿಸಲಾಗಿದ್ದು ಇವುಗಳಿಂದ 
ಉತ್ಪತ್ತಿಯಾಗಿರುವ ಒಟ್ಟು ಇಂಧನ ಎಷ್ಟು 
ಹಾಗೂ ಉತ್ಪತ್ತಿಯಾಗಿರುವ 


ಇನ 
ರಸಗೊಬ್ಬರದ ಒಟ್ಟು ಪ್ರಮಾಣ ಎಷ್ಟು 


ಮಾಡಲಾಗುತ್ತಿದ್ದು, 
* ಲ 


ಹಲವಾರು ವಿಧಗಳಲ್ಲಿ ಮಾಡಲಾಗುತ್ತಿದೆ. ಸಾವಯವ ಗೊಬ್ಬರವನ್ನು 
ಪಾಲಿಕೆಯಲ್ಲಿನ ಕೇಂದ್ರೀಕೃತ ಸಂಸ್ಕರಣಾ . ಘಟಕಗಳಲ್ಲಿ ಉತ್ಪಾದನೆ 
ಪ್ರತಿದಿನ ಸರಾಸರಿ 1000 ರಿಂದ 1200 
ಟನ್‌ರಷ್ಟು ಸಂಸ್ಕರಣೆಯನ್ನು ಮಾಡಲಾಗುತ್ತಿದೆ. ಈ ಸಂಸ್ಕರಣೆಯಿಂದ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ, 7 ಘನತ್ಯಾಜ್ಯ 
ಘಟಕಗಳಾದ ಚೆಕ್ಕನಾಗಮಂಗಲ, ದೊಡ್ಡಬಿದರಕಲ್ಲು, 
ಲಿಂಗಧೀನರಹಳ್ಳಿ, ಕನ್ನಳ್ಳಿ ಸೀಗೆಹಳ್ಳಿ ಸುಬ್ಬರಾಯನಪಾಳ್ಯ ಮತ್ತು 
ಕೆಸಿಡಿಸಿ ಘಟಕಗಳಿಂದ 2017-18 ನೇ ಸಾಲಿನಿಂದ ಈವರೆವಿಗೂ 
(ಜನವರಿ' 2021) ಒಟ್ಟಾರೆ 36,267 ಮೆ.ಟನ್‌ ಸಾವಯವ ಗೊಬ್ಬರ 
ಉತ್ಪಾದನೆ ಮಾಡಲಾಗಿರುತ್ತದೆ. 


ಅದರಂತೆ, ವಿಕೇಂದ್ರಿಕೃತ ಜೈವಿಕ ಅನಿಲ ಉತ್ಪಾದನೆ ಮಾಡುವ' 


5 ಟನ್‌ ಸಾಮರ್ಥೈದ ಘನತ್ಯಾಜ್ಯವನ್ನು ಸಂಸ್ಕರಿಸುವ ಒಟ್ಟು 13 
ಘಟಕಗಳನ್ನು 2015ರಲ್ಲಿ ಸ್ಥಾಪಿಸಲಾಗಿರುತ್ತದೆ. ಅವುಗಳಲ್ಲಿ ಪ್ರಸ್ತುತ 5 
ಘಟಕಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಈ' 5 ಘಟಕಗಳಿಂದ 
ಉತ್ಪಾದನೆಯಾಗುವ ಜೈವಿಕ ಅನಿಲದಿಂದ ವಿದ್ಯುತ್‌ ಉತ್ಪಾದನೆಯನ್ನು 
ಮಾಡಿ, ಸದರಿ ಘಟಕ ಹಾಗೂ ಸುತ್ತಮುತ್ತಲಿನ . ಪ್ರದೇಶದ ಬೀದಿ 
ದೀಪಗಳನ್ನು ಉರಿಸುವುದಕ್ಕಾಗಿ ಬಳಸಲಾಗುತ್ತಿದೆ. ಇನ್ನುಳಿದಂತೆ 7 
ಘಟಕಗಳು ಪ್ರಸ್ತುತ ಕಾರ್ಯನಿರ್ವಹಣೆಯಾಗದೇ 
ಸ್ಥಗಿತಗೊಂಡಿರುತ್ತದೆ. ಸದರಿ 7 ಘಟಕಗಳನ್ನು ಉನ್ನಶೀಕರಣಗೊಳಿಸಿ 
ಕಾರ್ಯಗತಗೊಳಿಸಲು ಈಗಾಗಲೇ ನೂತನವಾಗಿ ಟೆಂಡರ್‌ 
ಕರೆಯಲಾಗಿರುತ್ತದೆ. oo 


2 


ಕ) 


ಘನತ್ಯಾಜ್ಯ ಪರಿಷ್ಠರನ "ಫೃ ಆನನ 


ಘಟಕದಿಂದ ಉತ್ಪತ್ತಿಯಾಗುತ್ತಿರುವ 
ಇಂಧನ ಹಾಗೂ ರಸಗೊಬ್ಬರ 
ಮಾರಾಟದಿಂದ ಪಾಲಿಕಿಗೆ ಬರುತ್ತಿರುವ 
ಒಟ್ಟು ಆದಾಯ ಎಷ್ಟುೂ' (ಪೂರ್ಣ 
ಮಾಹಿತಿ ನೀಡುವುದು). 


ಘನತ್ಯಾಜ್ಯವನ್ನು ಸಂಸ್ಕರಿಸಿ ಜೈವಿಕ ಅನಿಲ `ಘಟಕನಂದ 
ಉತ್ಪತ್ತಿಯಾಗುತ್ತಿರುವ ಇಂಧನ ೪1 ವಿದ್ಯುತ್‌ ಅನ್ನು ಯಾವುದೇ 
ತರಹದ ಮಾರಾಟ ಮಾಡಲಾಗುತ್ತಿರುವುದಿಲ್ಲ. ಬದಲಾಗಿ ಸದರಿ 
ಇಂಧನ / ವಿದುತ್‌ ಅನ್ನು ಸದರಿ ಘಟಕದಲ್ಲಿಯೇ 
ಉಪಯೋಗಿಸಲಾಗುತ್ತಿದೆ ಹಾಗೂ ಬೀದಿ . ದೀಪಗಳನ್ನು 
ಉರಿಸಲಾಗುತ್ತಿದೆ. | 


ಘನತ್ಯಾಜ್ಯ ಘಟಕಗಳಿಂದ ಉತ್ಪತ್ತಿಯಾಗುವ ಸಾವಯವ 
ಗೊಬ್ಬರದಿಂದ "2017-18ನೇ ಸಾಲಿನಿಂದ ಜನವರಿ 2021ರವರೆಗೆ 
ರೂ.4,99,11,344/- ಗಳ ಆದಾಯ ಪಾಲಿಕೆಗೆ ಬಂದಿರುತ್ತದೆ. 


ಸಂಖ್ಯೆ: ನಅಲ 53 ಎಂಎನ್‌ವೈ 2021 (ಇ) 


ಎಸ್‌.ಕೆ 
(ಬಿ.ಎಸ್‌. ಯಡಿಯೂರಪ್ಪ: ಆ 
ಮುಖ್ಯಮಂತ್ರಿ 


